ಕರ್ನಾಟಕ ವಿಧಾನ 


ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1417 


ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ. 


ಉತ್ತರಿಸುವ ದಿನಾಂಕ ನ .10.03.2022 
ಉತ್ತರಿಸುವ ಸಚಿವರು H ಮಾನ್ಯ ಜಲಸ ಸಂಪನ್ಮೂಲ ಸಚಿವರು. 
3 ತ್‌ T ತತ್ತರ 
ಸಂ. | 
ಆ) | ಉಡುಪಿ` ಮತ್ತು ದಕ್ಷಿಣ ಕನ್ನಡ ಸನ್ನಹ್‌!" 
ಹರಿಯುವ ನದೆಗಳು ಯಾವುವು; ಅವುಗಳಲ್ಲಿ `ಕರ್ನಾಟಕ ನೀರಾವರಿ ನಿಗಮದ  ವ್ಯಷ್ತಿಗೆ ಬರುವ 
ನಿರ್ಮಿಸಿದ ಆಣೆಕಟ್ಟು ಮತ್ತು ಕಿಂಡಿ ಆಣೆಕಟ್ಟುಗಳ ಯೋಜನೆಗಳಡಿ ' ನಿರ್ಮಿಸಿದ ಆಣೆಕಟ್ಟು ಮತ್ತು ಕಿಂಡಿ 
ಸಂಖ್ಯೆ ಎಷ್ಟು ಮತ್ತು ಅವು "ಯಾವುವು; ಈ | ಆಣೆಕಟ್ಟು, ಡಿಸೆಂಬರ್‌ ನಿಂದ "ಮೇ ತಿಂಗಳಾಂತ್ಯದವರೆಗೆ 
ನದಿಗಳಲ್ಲಿ ಡಿಸೆಂಬರ್‌ ಆರಂಭದಿಂದ ಮೇ |ನೀರಿನ “ಹರಿಯುವಿಕೆಯ ವಿವರಗಳನ್ನು ಅನುಬಂಧ-1 
ತಿಂಗಳಾಂತ್ಕದವರೆಗೆ ನೀರಿನ ಹರಿಯುವಿಕೆಯ | ರಲ್ಲಿ ನೀಡಲಾಗಿದೆ. 
ಪ್ರಮಾಣವೆಷ್ಟು (ಜಿಲ್ಲಾವಾರು, ' ನದಿವಾರು 
ಮಾಹಿತಿ: ನೀಡುವುದು). 
[315ನ ಇನಡ ಮತ್ತ ನಾಡವ ಪನ್ನಯಕ್ಲಿ ಸರ 
ಮೂಲದಿಂದ ನೀರು ಪಡೆದು |! ಯೋಜನೆಗಳ ವಿವರಗಳನ್ನು ಅನುಬಂಿಧ-2ರಲ್ಲಿ 
ಅನುಷ್ಠಾನಗೊಳಿಸಿದ ಮತ್ತು ಅನುಷ್ಠಾನಗೊಳಿಸಲು ನೀಡಲಾಗಿದೆ. 
ಉದ್ದೇಶಿಸಿದ ಯೋಜನೆಗಳು ಯಾವುವು; 
ಅವುಗಳ ಅಂದಾಜು ವೆಚ್ಚವೆಷ್ಟು; ಯೋಜನೆಯ 
ನೀರಿನ ಬೇಡಿಕೆಯ ಪ್ರಮಾಣವೆಷ್ಟು ಯೋಜನಾ 
ವ್ಯಾಪಿಗೆ ಬರುವ ಗ್ರಾಮ 
ಯಾವುವು;(ಜಿಲ್ಲಾವಾರು, ನದಿ ಮತ್ತು 
I ಯೋಜನಾವಾರು ಮಾಹಿತಿ ನೀಡುವುದು). 
ಇ) | ವಾರಾಹಿ ಮೂಲ ನೀರಾವರಿ ಯೋಜನೆಯಂತೆ |) ವಾರಾಹಿ ಮೂಲ " ನೀರಾವರಿ ಯೋಜನೆಯಂತೆ 
ನೀರಾವರಿಗೆ ಅಗತ್ಯವಾದ ನೀರಿನ ಪ್ರಮಾಣ 


ನೀರಾವರಿಗೆ ಅಗತ್ಯವಾದ ನೀರಿನ ಪ್ರಮಾಣವೆಷ್ಟು 
ಕುಡಿಯುವ ನೀರಿನ ಯೋಜನೆಯ ಸಂಬಂಧ 
ಈಗಾಗಲೇ ಇಲಾಖಾ ಅನುಮತಿಯನ್ನು ನೀಡಿದ 
ನೀರಿನ ಪ್ರಮಾಣವೆಷ್ಟು ಈಗ ಅನುಮತಿ 
ಕೋರಿದ ಮತ್ತು ನಿರ್ಧಾರಕ್ಕೆ ಬಾಕಿಯಿರುವ 
ಪ್ರಕರಣ ನೀರಿನ ಪ್ರಮಾಣವೆಷ್ಟು; 
(ಯೋಜನಾವಾರು ಮಾಹಿತಿ ನೀಡುವುದು) 


16.5ಟಿ.ಎಂ.ಸಿ ಆಗಿರುತ್ತದೆ. 

ವಾರಾಹಿ ನೀರಾವರಿ ಯೋಜನೆಯ ಕಾಲುವೆಯಿಂದ 
ಉಡುಪಿ ನಗರಕ್ಕೆ ಕುಡಿಯುವ ನೀರು. ಸರಬರಾಜು 
ಮಾಡುವ ಸಂಬಂಧ 45 ಎಂಎಲ್‌ಡಿ ನೀರನ್ನು 
ಬಳಸಲು ದಿನಾಂಕ:05.10.2020 ರಂದು ಅನುಮತಿ 
ನೀಡಲಾಗಿರುತ್ತದೆ. 

ಉಡುಪಿ ಜಿಲ್ಲೆಯ ಕಾರ್ಕಳ, ಹೆಬ್ರಿ ಮತ್ತು ಕಾಪು 
ತಾಲ್ಲೂಕುಗಳ 69 ಹಳ್ಳಿಗಳಿಗೆ ಹಾಗೂ “ಮಾರ್ಗ 
ಮಧ್ಯದ ಜನವಸತಿಗಳಿಗೆ (1904 ಜನವಸತಿಗಳು) 
ಜಲ ಜೀವನ್‌ ಮಿಷನ್‌ ಯೋಜನೆಯಡಿ ವರಾಹಿ 
ನದಿಯಿಂದ ಕುಡಿಯುವ ನೀರು ಪೂರೈಸುವ 
ಯೋಜನೆಗೆ 35.69ಎಂ.ಎಲ್‌.ಡಿ (0.46ಟೆ.ಎಂ.ಸಿ) 
ನೀರನ್ನು ಬಳಸಲು ದಿನಾಂಕ:08.03.2022 ರಂದು 
ಸರ್ಕಾರದ ಅನುಮತಿ ನೀಡಲಾಗಿದೆ. 


2) 


3) 


ಕುಡಿಯುವ ನೀರಿನ "ಯೋಜನೆಗಳಲ್ಲಿ ವಾರಾಹಿ 
ನೀರಾವರಿ ಯೋಜನೆಯು ರೈತರ: ಹತಾಸಕ್ತಿಗೆ 
ಧಕ್ಕೆಯಾಗದಂತೆ ಕಾಲುವೆಯಲ್ಲಿ ನೀರು 


ಈ) 


ಕಾಲುವೆಯಿಂದ ನೀರನ್ನು ಪಡೆಯುವ ಮತ್ತು 
ಮೂಲದಲ್ಲಿಯೇ ಶುದ್ದೀಕರಣಗೊಳಿಸಿ 
ಪೈಪ ಪ್‌ಲೈನ್‌ ಹಾದು ಹೋಗುವ ಗ್ರಾಮಗಳಿಗೆ 
"ಕುಡಿಯುವ. ನೀರು ನೀಡಲು ಸರಕಾರದಿಂದ 
ಕಮವಹಿಸಲಾಗಿದೆಯೇ? 


} 


ಹರಿಯುವಿಕೆಯನ್ನು ದೃಡಪಡಿಸುವ ನಿಟ್ಟಿನಲ್ಲಿ] 


ek 


7 
ರಾಜ್ಯ/ರಾಷ್ಟ್ರೀಯ 


ಜಲನೀತಿಯಡಿಯಲ್ಲಿ ಕುಡಿಯುವ 
ನೀರಿಗೆ ಪ್ರಥಮ ಆಧ್ಯತೆ ಇರುವುದನ್ನು ಪರಿಗಣಿಸಿ 
ವಾರಾಹಿ ನೀರಾವರಿ ಯೋಜನೆಯ ಕಾಲುವೆಯಿಂದ 
ಉಡುಪಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು 
ಮಾಡುವ ಸಂಬಂಧ 45.00 ಎಂಎಲ್‌ಡಿ ನೀರನ್ನು 
ಪಡೆಯಲು ಅನುಮತಿ ನೀಡಲಾಗಿರುತ್ತದೆ. 
ಮುಂದುವರೆದು ಕುಡಿಯುವ ನೀರಿನ ಯೋಜನೆಯಿಂದ 
ವಾರಾಹಿ ನೀರಾವರಿ ಯೋಜನೆಯು ರೈತರ ಹಿತಾಸಕ್ತಿಗೆ 
ಧಕ್ಕೆಯಾಗದಂತೆ ಕಾಲುವೆಯಿಂದ ನೀರನ್ನು ಪಡೆಯಲು 
ಕೆಲವೊಂದು ನಿಬಂಧನೆಗೊಳಪಟ್ಟು ಅನುಮೋದನೆ 


| ನೀಡಲಾಗಿದೆ. 


ನೀತು ಶುದ್ದೀಕರಣಗೊಳಿಸುವುದು ಹಾಗೂ ವಿತರಿಸುವ 
ಕಾರ್ಯ ಜಲಸಂಪನ್ಮೂಲ ಇಲಾಖೆಯ: ವ್ಯಾಪ್ತಿಗೆ 


ಬರುವುದಿಲ್ಲ. 


ಸಂಖ್ಯೆ: ಜಸಂಇ 67 ಎಂಎಲ್‌ಎ 2022 


Mp 4 


ಜಲಸಂಪನೂ ಸಚಿವರು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1417 ಕ್ಲೆ ಅನುಬಂಧ-1 


) ಉಡುಪಿ ಜಲ್ಲೆಯಲ್ಲ ಹರಿಯುವ ಪ್ರಮುಖ ನದಿಗಳು: 


೩ 4 ಪ್ರಂಕದಗುಡಿ ಹೊಳೆ 12. ಮಡಿಸಾಲ್‌ ಹೊಳೆ 
2. ಬೈಂದೂರು ಹೊಳೆ 13. ಷ್ಯರ್ಣ ನದಿ 
ಇ. ಹಾಲ್ದಲ್‌ ಹೊಳೆ 14. ಮಣಿಮರ ಹೊಳೆ 
4. ಯೆಡಮಾವಿನ ಹೊಳೆ - 15. ಉದ್ಯಾವಾರ್‌ ಹೊಳೆ 
೮. ಕೊಲ್ಲೂರು ಹೊಳೆ - 16. ಪಂಗಲ ಹೊಳೆ 
6. ಚಕ್ರನದಿ 17. ಮುಳ್ಳ ಹೊಳೆ 
7. ಕುಬ್ಬನದಿ | 18. ಅಡ್ಡ ಹೊಳೆ 
8. ಸೀತಾ ನದಿ 19. ಹಾಡ್ಕಲ್‌ ಹೊಳೆ 
೨. ವರಾಹಿ ನದಿ 2೦. ಸೌಪರ್ಣಿಕಾ 
10. ಪಂಚಗಂಗಾವಳ 21. ಎಣ್ಣೆಹೊಳೆ 
1. ಪಾಪನಾಶಿನಿ 2೭. ಪಾಂಗಾಳ 


2) ದಕ್ಷಿಣ ಕನ್ನಡ ಜಲ್ಲೆಯಲ್ಲ ಹರಿಯುವ ಪ್ರಮುಖ ನದಿಗಳು: 


1 ಪಾವಂಜೆ ನದಿ . 8. ಗೌರಿಹೊಳೆ 
2. ಗುರುಪುರ ಹೊಳೆ ' 9. ಗುಂಡ್ಯ ಹೊಳೆ 
3. ವೇಣೂರು ಹೊಳೆ 1೦. ಕಿರಿಯಾ ನದಿ 
4. ನೇತ್ರಾವತಿ ನದಿ 1. ಪಯಕ್ಷಿನಿ ನದಿ 
೮. ಬೆಳ್ತಂಗಡಿ ಹೊಳೆ 12. ಕಲ್ಲುಹೊಳೆ 
6. ಕುಮಾರಧಾರ ನದಿ 13. ಪಾಲ್ಗುಣಿ 
7. ಶಾಂಭವಿ 
3) ಡಿಸೆಂಬರ್‌ ತಿಂಗಳಿಂದ ಮೇ ಅಂತ್ಯದವರೆಗೆ ಹರಿದ ಸರಾಸರಿ ನೀರಿನ ಪ್ರಮಾಣ. 
ಉಡುಪಿ ಜಲ್ಲೆ | 
ಕ್ರ.ಸಂ. ನವಯ ಕೆಸರು ಗೇಜಂಗ್‌'ಕೇಂದ್ರೆ ನೀರನ ಪಮಾಣ (ಟ.ಎಂ.ಸಿ ಗಳಲ್ಲ) 
1 | ವಾರಾಹ'ನದ ಹಾಲಾಡಿ i ET 
EN ಸೀತಾನದಿ. IW ಆವರ್ಶೆ | ೦.612 
Fe] | ಸ್ಟರ್ಕಿ ನದಿ ಎಣ್ಣೆಹೊಳೆ 0.81 
p ಹಾಲ್ಕರ್‌ ಹೊಳಿ" 1] ಹಾಲ್ಕಲ್‌ | ರತ 
Fe) | ಹಾಡ್ಗಲ್‌ ಹೊಳೆ ಹಾಡ್ಗಲ್‌ Wc 
[5 ವಾಸನ್ಸ್‌ ಷಾ | ದಾಸನ ಕಲ್ಟ್‌ | 537 
ದಕ್ಷಿಣ ಕನ್ನಡ ಇಲ್ಲೆ _ 
ಕ್ರ.ಸಂ. ನದಿಯ ಹೆಸರು ಗಾಂಗ್‌ ಸಾರದ ಸಾರನ ಫಮಾಣ ಔ.ಎರಿ.ಸಿ ಗಳ) 
% 7-ಾಡರುಮುರ ಹೊಳೆ y ಅಡ್ಡೂರು | FET 
2 [ ಸೌತ್ರಾವಾ ಐಂಬ್ಲಾಳ" ” 718 
[ fe ಕಲ್ಗುಹೊಳೆ ಕೋಲು 0೦.46 
p' ] ಕುಮಾರಧಾರ | ಉಪ್ಪಿನಂಗಡಿ 74 
ಕ ಗೌರೆಪೊಕೆ ಸಾರೆ 1023 
ನಾ ನದಿಯ ಹೆಸರು ಅಲ್ಲೆ/ತಾಲೂಕು/ಗ್ರಾಮ ಅಣೆಕಣ್ಞನ Eels ಕ೦ಡಿ ಅಣೆಕಟ್ಟು 
ಡೈವರ್ಶನ್‌ _ 
1 ವರಾಹಿ ಉಡುಪಿ/ಕುಂದಾಪುರ/ ಸಿದ್ಧಾಪುರ p ಹರ್‌ - 
2 | ಷು - - 
ವರಾಹಿ ಉಡುಪಿ/ಬೈಂದೂರು/ ಗುಲ್ಪಾಡಿ ನೀರು 
ತಡೆಗೋಡೆ 
§ ಉಡುಪಿ/ಬ್ಯೆಂದೂರು/ ಬ್ರಡ್ಡ್‌ ಕಂ - 
3 ಸೌಪರ್ಣಿಕಾ ಎದೂರುಜ್ಯಲ್‌ TU | ಬ್ಯಾರೇಜ್‌ 
pt I ಎಣ್ಣೆಹೊಳೆ ಉಡುಎಿಸಾರ್ಕತಗವಣ್ಣೆಹೊಳೆ | ps 1 ಪೆಂಟಿಂಡ್‌ ಡ್ಯಾಂ 
fs ನೇತ್ರಾವತಿ ದಕಣಕನ್ನಡ/ಬೆಳಂಗಡ/ ಮೊಗ್ರ್‌'] — — | 
IN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1417 ಕ್ಲೆ ಅನುಬಂಧ-2 


ಅನುಷ್ಠಾನಗೊಳಸಿದ 
ಕ್ರ. ಮತ್ತು ಸರಿ/ ನೀರಿನ ಅಂದಾಜು 
ಸ | 'ಅಸುಷ್ಠಾನಗೊಆಸಲು ಜಲ್ಲೆ | ಪಮಾಣ | ವೆಚ್ಚ(ರೂ. ಯೋಜನಾ ವ್ಯಾಪ್ತಿಗೆ ಬರುವ ಗ್ರಾಮ ಷರಾ 
[o ಉದ್ದೇಶಿಸಿರುವ (1mc) | ಅಕ್ಷಗಳ೪) , 
ಯೋಜನೆಯ ಹೆಸರು 
RN 
ವಾರಾಹ ನೀರಾವರ ವರಾನ" ಉಡುಪ] 165ರ] ಮೂಲ ಕುಂದಾಪುರ `ತಾಲೂಕನಹುಂದಾಪುರ, 
ಯೋಜನೆ " | ಯೋಜನಾ ವಡೇರಹೋಬಳ, ಹಂಗಳೂರು. ಕೋಟೇಶ್ವರ, 
- ಮೊತ್ತ ರೂ. | ಜಜಾಡಿ, ಗೋಪಾಡಿ, ಉಳ್ತೂರು. ಕುಂಭಾಕಿ. 
೨43.೦೦ಲಕ್ಷ | ತೆಕ್ಕಟ್ಟೆ. ಆಸಗಳ್ಳ. ಕೋಣಿ. ವಕ್ಷಾಡಿ. ಬಸ್ತೂರು. 
ಪರಿಷ್ಕೃತ | ಕಂದಾವರ. ಕಾಳಾವರ, ಬೇಳೂರು. 
ಅಂದಾಜು ಅಸೋಡು. ಬಳ್ಕೂರು. ಹಾರ್ದಳ್ಳಿ-ಮಂಡಳ್ಳ. 
ಮೊತ್ತ ರೂ. | ಯಡ್ಯಾಡಿ-ಮತ್ಯಾಡಿ. ಹಾಲಾಡಿ-76, 
೮6,9೮3.0೦ | ಮೊಳಹಳ್ಳ, ಜಪ್ತಿ, ಕುಳ್ಳಂಜೆ, ಮಚ್ಚಟ್ಟು. ರಟ್ಲಾಡಿ, 
೦ಲಕ್ಷ ಅಂಪಾರು, ಕಾವ್ರಾಡಿ, ' ಹಳ್ಳಾಡು. 
ಶಂಕರಸಾರಾಯಣ, ಸಿದ್ಧಾಪುರ, ಉಳ್ಟೂರು- ಯೋಜನಾ 
74 ಮತ್ತು ಹೊಸಂಗಡಿ ಹಾಗೂ ಉಡುಪಿ | ಕಾಮಗಾರಿ ವಿವಿಧ 
ತಾಲೂಕಿನ ಕಕ್ಕುಂಜೆ. ಹಾಲಾಡಿ-28, ಹಂತಗಳಲ್ಪ 
ಯಡ್ತಾಡಿ. ಆಚ್ಞಾಡಿ, ಶಿರಿಯಾರ, ಕಾವಾಡಿ, | ಪ್ರಗತಿಯಲ್ಲರುತ್ತದೆ 
ನಾಡೂರು. ಹೆಂಚಳ್ಳ, ಹೊಸಾಳ, ಹೇರಾಡಿ, , 
ಕುಚ್ಚೂರು, ಕೊರ್ಗಿ, ಹೆಸ್ಕತ್ತೂರು, 
ಹೊಂಬಾಡಿ-ಮಂಡಾಡಿ, ಮಣೂರು, 
ಗಿಆಯಾರ. ಕೋಟತಟ್ಟು. ಚಿತ್ರಾಪಾಡಿ. 
ಬನ್ನಾಡಿ, ಪೆರಂಪಳ್ಳ, ವಡ್ಗರ್ನೆ, ಗುಂಡ್ಮಿ 
ಕಾರ್ಕಡ,  ಮೂಡಹಾಡು, ಪಾಂಡೇಶ್ವರ. 
ಐರೋಡಿ, ಕೋಡಿ. ಕುಕ್ಕೂಂದೂರು. 
ಹಿಲಯಾಣ, ಆವರ್ಸೆ, ಹೆಗ್ಗುಂಜೆ, ಕೂಡುರು, 
ಶೀರೂರು. ವಂಡಾರು ಮತ್ತು ಜಲ್ಲಾಡಿ 
ಇತ್ಯಾದಿ ಗ್ರಾಮಗಳು 
R ಕಾಮಗಾರಿ 
ಸೌಪರ್ಣಿಕಾ ಏತ ಆಲೂರು. ಸಾಡಾ, ಸೇನಾಪುರ, ಹರ್ಕೂರು. | 
ಸೌಪರ್ಣಿಕಾ | ಉಡುಪಿ 102 6,465.೦೦ ಪೂರ್ಣ- 
ನೀರಾವರಿ ಯೋಜನೆ ಕಾಲ್ರೋಡು, ಹಕ್ಲಾಡಿ, ವಂಡ್ಜೆ ಗೊಂಡಿರುತ್ತದೆ. 
J 
ಎಣ್ಣೆಹೊಳೆ, ಅಜೆಕಾರು, ಮರ್ಜಿ, 
ಎಣ್ಣೆಹೊಳೆ NAN 4 | ಎಣ್ಣೆಹೊಳೆ | ಉಡುಖ | ೦:೮೮ | 10,80೦.೦೦ | ಕೊರಂಜಚ್ಛೆಲು. ಬೆಳತೊಟ್ಟ. ಹಿರ್ಗಾನ. 
ದೇವಾಸೆ, ಮುಂಡಾಳ್‌, ಹೆರ್ಮದೆ ' 
ಸೌಕೂರು ಏತ ಗುಲ್ವಾಡಿ. ಕರ್ಕುಂಜೆ, ಕೆಂಚನೂರು, ಕಾಮಗಾರಿ 
ನೀರಾವರಿ ಯೋಜನೆ ವರಾಹಿ | ಉಡುಪಿ | ೦.589 | 7,371.೦೦ | ದೇವಲ್ಲುಂದ, ಕನ್ಯಾನ. ಹಟ್ಟಿಯಂಗಡಿ. | ಪ್ರಗತಿಯಲ್ಲರುತ್ತದೆ 
ಬಡಾಬೆಟ್ಟು ಹಾಗೂ ಹೊರ್ಲಖ್ಯೆಲು . 
— | Wk 
ಕೂವೆಟ್ಟು. ಲಾಯಿಲ, ಒಡಿಲ್ಲಾಲ್‌. ಕಆಯ, 
ಬೆಳ್ತಂಗಡಿ ಏತ ದಕ್ಷಿಣ 24,0೦೦.೦ ಟಿ 
ನೀರಾವರಿ ಯೋಜನೆ ನೇತ್ರಾವತಿ ಕನ್ನಡ ೦.೦89 ° ಕನಿಯೂರು, ಮೊಗ್ರು, ಉರುವಾಲು ಮತ್ತು 
| ಇಲಂತಿಲ 
ಸಿದ್ಧಾಪುರ ಏತ - | ಸಿದ್ಧಾಪುರ. ಅಪ್ರ, ಕೊಡ್ಡಾಡಿ, ಹೊಸಂಗಡಿ, | 
ನೀಲಾವರಿ ಯೋಜನೆ : ವೆರಾಹಿ | ಉಡುಪಿ | ೦.೮4 | 16.5೦೦.೦೦ | ಸಾರು ಮ ತ್ತು ಕರ್ಕುಂಜೆ _ | 
ವರುಣತಿಂರ್ಥ ವರಾಹಿ ಉಡುಪಿ | ೦. - ತೆಕ್ಕಟ್ಟೆ. ಜೀಜಾಡಿ ಮತ್ತು ಕೋಟಾ ಪರಿಶೀಲನೆಯಲ್ಪದೆ. 
ಸ್ರ ಏತ ನೀರಾವರಿ ಪರ್ಣ ಉಡುಪಿ | ೦.15 | 16.5೦೦.೦೦ | ಹಾಪಂಜೆ, ಉಪ್ಪೂರು. ಶಿವಳ್ಳ ಮತ್ತು ಹೆರ್ಗ 
L | 


